Kerala Gazette No. 14 dated 8th April 2014 . 
PART I 


Section iji 


GOVE 


Uವಿವಿ 


OF KERAL 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಎ) ಇಲಾಖೆ 


ಅಧಿಸೂಚನೆ 

2011 ನವೆಂಬರ್ 18 , 
ನಂಬ್ರ 22272 ( 10 ) ಲೆಗ್ , ಎ .1/ 2011/ ಕಾನೂನು, ತಿರುವನಂತಪುರ , 

1933 ಕಾರ್ತಿಕ 27 . 


* ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ 
ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆಯು ಮಂಜೂರುಮಾಡಿದ ಪ್ರಕಾರವಿರುವ ಮಸೂದೆಗೆ 
2011 ನವೆಂಬರ್‌ 18ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 
ಸಿ. ಕೆ. ಪದ್ಮಾಕರನ್ , 


ಕಾನೂನು ಇಲಾಖೆ ವಿಶೇಷ ಕಾರ್ಯದರ್ಶಿ. 


G 38/2013/ GPC. 


2011ರ 27ನೇ ಅಧಿನಿಯಮ 
2011ರ ಕೇರಳ ಧನವಿನಿಯೋಗ (12ನೇ ನಂಬ ) ಅಧಿನಿಯಮ 
2008 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ 
ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗಿಂತ 
ಮೊರಿ ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ 
ರಾಜ್ಯ ಸಂಚಿತನಿಧಿಯಿಂದ ಧನವನ್ನು ವಿನಿಯೋಗಿಸಲು 
ಅಧಿಕೃತಗೊಳಿಸುವುದಕ್ಕಾಗಿ ಉಪಬಂಧಮಾಡುವ 

ಒಂದು 
ಅಧಿನಿಯಮ 


ಪೀಠಿಕೆ - 2008 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ 
ವರ್ಷದಲ್ಲಿ ಕೆಲವು ಸೇವೆಗಳಿಗಾಗಿ ಆ ವರ್ಷದಲ್ಲಿ ಅನುಮತಿಸಿದ ಮೊತ್ತಗಳಿಗಿಂತ ಮೀರಿ 
ಖರ್ಚುಮಾಡಿದ ಮೊತ್ತಗಳನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಧನವನ್ನು 
ವಿನಿಯೋಗಿಸಲು ಅಧಿಕೃತಗೊಳಿಸುವುದಕ್ಕೆ ಉಪಬಂಧಮಾಡುವುದು ಅವಶ್ಯಕವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೆರಡನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು: 


1 . ಸಣ್ಣ ಹೆಸರು . ಈ ಅಧಿನಿಯಮವನ್ನು 2011ರ ಕೇರಳ ಧನವಿನಿಯೋಗ 
( 12ನೇ ನಂಬ ) ಅಧಿನಿಯಮ ಎಂದು ಕರೆಯಬಹುದು. 

2. 2008 ಮಾರ್ಚ್ 31ರಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ ಕೆಲವು 
ಅಧಿಕ ಖರ್ಚನ್ನು ಭರಿಸುವುದಕ್ಕಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 154 ,78,23 , 425 
ರೂಪಾಯಿಗಳ ನೀಡುವಿಕೆ - ಅನುಸೂಚಿಯ ( 2) ನೇ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಸೇವೆಗಳಿಗೆ 
ಸಂಬಂಧಿಸಿ 2008 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷದಲ್ಲಿ 
ಆ ಸೇವೆಗಳಿಗೆ ಆ ವರ್ಷಕ್ಕೆ ಬೇಕಾಗಿ ಅನುಮತಿಸಿದ ಮೊತ್ತಗಳಿಗೆ ಮೊರಿ ಖರ್ಚುಮಾಡಿದ 
ಮೊತ್ತಗಳನ್ನು ಭರಿಸುವುದಕ್ಕಾಗಿ ಅನುಸೂಚಿಯ ( 3) ನೇ ಕಾಲಂನಲ್ಲಿ ನಿರ್ದಿಷ್ಟಪಡಿಸಿರುವ ಒಟ್ಟು 
ನೂರ ಐವತ್ತನಾಲ್ಕು ಕೋಟಿ ಎಪ್ಪತ್ತೆಂಟು ಲಕ್ಷದ ಇಪ್ಪತ್ತಮೂರು ಸಾವಿರದ ನಾನೂರ 
ಇಪ್ಪತೈದು ರೂಪಾಯಿಗಳಷ್ಟು ಆಗುವ ಮೊತ್ತವನ್ನು ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 
ನೀಡುವುದಕ್ಕೆ ಮತ್ತು ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವುದಾಗಿ ಭಾವಿಸತಕ್ಕದ್ದು. 


3. ಧನವಿನಿಯೋಗ - ಈ ಅಧಿನಿಯಮದ ಕೆಳಗೆ ಕೇರಳ ರಾಜ್ಯ ಸಂಚಿತನಿಧಿಯಿಂದ 
ನೀಡುವುದಕ್ಕೆ ಹಾಗೂ ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವುದಾಗಿ ಭಾವಿಸಲ್ಪಡುವ 
ಮೊತ್ತಗಳನ್ನು 2008 ಮಾರ್ಚ್ 31ನೇ ದಿನಾಂಕದಂದು ಮುಕ್ತಾಯಗೊಂಡ ಆರ್ಥಿಕ ವರ್ಷಕ್ಕೆ 
ಸಂಬಂಧಿಸಿದ ಅನುಸೂಚಿಯಲ್ಲಿ ಹೇಳಿರುವ ಸೇವೆಗಳಿಗೆ ಹಾಗೂ ಅಗತ್ಯಗಳಿಗೆ 
ವಿನಿಯೋಗಿಸಿರುವುದಾಗಿ ಭಾವಿಸತಕ್ಕದ್ದು. 


ಧನ 
ಬೇಡಿಕೆ 
ನಂಬ್ರ 


ಅನುಸೂಚಿ 
- ( 2 ಮತ್ತು 3ನೇ ವಿಭಾಗಗಳನ್ನು ನೋಡಿರಿ ) 

ಮೀರಿದುದು 
ಸೇವೆಗಳು ಹಾಗೂ ವಿಧಾನ ಸಭೆ ಸಂಚಿತನಿಧಿಯ 
ಉದ್ದೇಶಗಳು 

ಮತ 

ಮೇಲೆ 
ನೀಡಿದುದು ಹೊರಿಸಿದುದು 

(ರೂಪಾಯಿಗಳು) (ರೂಪಾಯಿಗಳು) (ರೂಪಾಯಿಗಳು) 
( 2) 


ಒಟ್ಟು 


(1) | 


ಕಂದಾಯ 154 ,78,10,307 


154 ,78 ,10,307 


XVI ಪಿಂಚಣಿ ಹಾಗೂ 

ಇತರೆ 


XVIII 


1 .932 


1, 932 


ವೈದ್ಯಕೀಯ ಹಾಗೂ ಬಂಡವಾಳ 
ಸಾರ್ವಜನಿಕ 
ಆರೋಗ್ಯ 


XXIX ಕೃಷಿ 


ಕಂದಾಯ 
ಬಂಡವಾಳ 


* 


2,849 


2,849 


8 , 337 


8,337 


ಒಟ್ಟು 


154,78 ,10 ,307 


13,118 


154, 78, 23 ,425 


